ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 1513 (1837) 
ಸದಸ್ಯರ ಹೆಸರು ಶ್ರೀ ಅರುಣ ಶಹಾಪೂರ (ಶಿಕ್ಷಕರ ಕೇತು 
ಉತ್ತರಿಸಬೇಕಾದ ದಿನಾಂಕ 22-03-2021 
ಉತ್ತರಿಸಬೇಕಾದ ಸಚಿವರು | ಉಪ ಮುಖ್ಯಮಂತಿ (ಉನ್ನತ ಶಿಕಣ) 
ಪ್ರಶ್ನೆ ಉತ್ತರ 


ಅ) | ಅನುದಾವಿತ ಸಂಸ್ಥೆಗಳ ಶಿಕ್ಷಕ, 
ಸಿಬ್ಬಂದಿ ವರ್ಗದವರಿಗೆ ಸೇವೆಗೆ 
ಸೇರಿದ ದಿನಾಂಕದಿಂದಲೇ 
ಸೇವಾ : ಸೌಲಭ್ಯಗಳನ್ನು 
ಒದಗಿಸುವ ಕುರಿತು ಣಾಲ್ಪವನಿಕ 
ವೇತನ ಬಡಿ) ಸರ್ಕಾರ ತಕ್ಷಣ 
ಕ್ರಮ ಕೈಗೊಳ್ಳುವುದೆ; 


, ಸರ್ಕಾರವು ಅನುದಾನಿತ ಸಿಬ್ಬಂದಿಗಳ ಸೇವಾ 
ಮತ್ತು ಪಿಂಚಣಿ ಸೌಲಭ್ಯಗಳನ್ನು ನಿಯಂತಿಸುವ 
ಸಲುವಾಗಿ ಕರ್ನಾಟಿಕ ಖಾಸಗಿ ಅನುದಾನಿತ 
ಶೈಕ್ಷಣಿಕ ಸಂಸ್ಥೆಗಳ ಸಿಬ್ಬಂದಿಗಳ (ವೇತನ, 
ನಿವೃತ್ತಿ ವೇತನ ಮತ್ತು ಇತರೆ ಸೌಲಭ್ಯಗಳ 
ನಿಯಂತ್ರಣ) ವಿಧೇಯಕ 204 ಅನ್ನು 
ಜಾರಿಗೊಳಿಸಿರುತ್ತದೆ. 


ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ 
ಉಚ್ಚ್‌ ನ್ಯಾಯಾಲಯದಲ್ಲಿ ದಾಖಲಿಸಿದ್ದ 
ರಿಟ್‌ ಅರ್ಜಿ ಸಂಖ್ಯೆ:21216/2014ಕಿ 
ದಿ:10.07.2015ರಲ್ಲಿ ನೀಡಿದ ತೀರ್ಪಿನನ್ವಯ 
ಕರ್ನಾಟಿಕ ಖಾಸಗಿ ಅನುದಾನಿತ ಶೈಕ್ಷಣಿಕ 
ಸಂಸ್ಥೆಗಳ ಸಿಬ್ಬಂದಿಗಳ (ವೇತನ, ನಿವೃತ್ತಿ ವೇತನ 
ಮತ್ತು ಇತರೇ ಸೌಲಭ್ಯಗಳ ನಿಯಂತ್ರಣ) 
ಅಧಿನಿಯಮ 2014ನ್ನು ಸಂವಿಧಾನದ ಪರಿಚ್ನೇದ 
14ರ ವಿರುದವಾಗಿದೆ ಎಂದು ಪರಿಗಣಿಸಿ ಅದನ್ನು 
ವಜಾಗೊಳಿಸಿದೆ. 


ಸದರಿ ತೀರ್ಪಿನ ವಿರುದ್ಧ ರಾಜ್ಯ ಸರ್ಕಾರವು 
ರಿಟ್‌ ಅಪೀಲ್‌ ಸಂಖ್ಯೆ:2476/2015ನ್ನು 
ದಾಖಲಿಸಿದ್ದು, ಸದರಿ ರಿಟ್‌ ಅಪೀಲ್‌ಗೆ ಮಾನ್ಯ 
ಉಜಚ್ಜ್‌ ನ್ಯಾಯಾಲಯವು ದಿನಾ೦ಕ: 
27.11.2015ರಂದು ಮಧ್ಯಂತರ ಆದೇಶ 
ನೀಡಲಾಗಿದೆ. 


ಸರ್ಕಾರವು ದಾಖಲಿಸಿರುವ ರಿಟ್‌ ಅಪೀಲು 
ನ್ಯಾಯಾಲಯದಲ್ಲಿ ಬಾಕಿ ಇದ್ದು, ಈ ಕುರಿತು 
ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯವು ನೀಡುವ 


ಅಂತಿಮ ತೀರ್ಪಿಗೆ ಒಳಪಟ್ಟು 
ಕ್ರಮವಹಿಸಲಾಗುವುದು. 
ಕಾಲ್ಪನಿಕ ವೇತನ ಬಡಿ] ಸರ್ಕಾರವು ದಾಖಲಿಸಿರುವ ರಿಟ್‌ ಅಫೀಲ್‌ 
ಜಾರಿಗೊಳಿಸುವ ಕುರಿತು | ಸಂಖ್ಯೆ:2476/2015 ನ್ಯಾಯಾಲಯದಲ್ಲಿ ಬಾಕಿ 
ಸರ್ಕಾರದ ಸ್ಪಷ್ಟ ನಿಲುವೇನು; | ಇದ್ದು ಮಾನ್ಯ ನ್ಯಾಯಾಲಯವು ನೀಡುವ 
ಈ ವಿಟ್ಟಿನಲ್ಲಿ ಸರ್ಕಾರ|[ ಅಂತಿಮ ತೀರ್ಪಿಗೊಳಪಟ್ಟು 
ತೆಗೆದುಕೊಂಡಿರುವ ಕ್ರಮವೇನು; | ಕ್ರಮವಹಿಸಲಾಗುವುದು. 


Res 


ಕಾಲ್ಪನಿಕ ವೇತನ ಬಡಿ ನೀಡವ 
ಕುರಿತು ಪರಿಶೀಲನೆ ಸಡೆಸಲು 


ಸಮಿತಿ "ರಚನೆ ಯಾವಾಗ 
ಮಾಡಲಾಯಿತು; (ಸಮಿತಿಯ 

| ಸಂಪೂರ್ಣ ವಿವರವನ್ನು 
ಒದಗಿಸುವುದು) 


! ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ 
ಬಸವರಾಜ ಹೊರಟ್ಟಿರವರ ಅಧ್ಯಕ್ಷತೆಯಲ್ಲಿ 
ಸಮಿತಿಯೊಂದನ್ನು ಸರ್ಕಾರದ ಹಂತದಲ್ಲಿ 


2015ರಲ್ಲಿ ರಚಿಸಲಾಗಿತ್ತು. 

ಸದರಿ ಸಮಿತಿಯಲ್ಲಿ ಪ್ರಾಥಮಿಕ ಮತ್ತು 
ಫ್ರೌಡ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣ ಇಲಾಖೆಯ 
ಅಧಿಕಾರಿಗಳಿದ್ದು, ಆ. ಸಮಿತಿಯು। 
ಅನುದಾನರಹಿತ ಸೇವೆಯ ಅವಧಿಯನ್ನು 
ಪರಿಗಣಿಸಿ ಕಾಲ್ಪನಿಕವಾಗಿ ವೇತನವನ್ನು 


ನಿಗಧಿಪಡಿಸಿದಲ್ಲಿ, ಸರ್ಕಾರಕ್ಕೆ ಎಷ್ಟು ವಾರ್ಷಿಕ 
ಆರ್ಥಿಕ ಹೊರೆ ಆಗುವುದೆಂಬ ಬಗ್ಗೆ ಸ್ಪಷ್ಟ 


ಮಾಹಿತಿಯನ್ನು ಸರ್ಕಾರಕ್ಕೆ ನೀಡುವ 
ಹಿನ್ನೆಲೆಯಲ್ಲಿ ದಿ:30/01/2015ರಂದು ಸಭೆ 
'ಸಡೆಸಿರುತ್ತದೆ. 


ಕಾಲೇಜು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ 
108 ಕಾಲೇಜುಗಳು ಅಧಿನಿಯಮದ 
ವ್ಯಾಪ್ತಿಗೊಳಪಟ್ಟಿದ್ದು, ಸದರಿ ಕಾಲೇಜುಗಳಲ್ಲಿ 
855 ಬೋಧಕರು ಹಾಗೂ 878 ಬೋಧಕೇತರರು 
ಒಟ್ಟು 1733 ನೌಕರರುಗಳಿಗೆ ವೇತನ ರೂ.38.51 
ಕೋಟಿ ಹಾಗೂ ಪಿಂಚಣಿ ಸೌಲಭ್ಯಕೆ, 147.76 
ಕೋಟಿ ಒಟ್ಟು 185.30 ಕೋಟಿ ಸರ್ಕಾರಕ್ಕೆ 
ವಾರ್ಷಿಕ ಅಂದಾಜು ಆರ್ಥಿಕ 
ಹೊರೆಯಾಗುವುದೆಂಬ ಮಾಹಿತಿಯನ್ನು. 
ಒದಗಿಸಲಾಗಿರುತ್ತದೆ. 


ಈ) | ಸಮಿತಿಯ ವರದಿಯ ಪ್ರಕಾರ ಸಮಿತಿಯ ವರದಿಯನ್ವಯ ಕಾಲೇಜು ಶಿಕ್ಷಣ 
ಕಾಲ್ಪನಿಕ ವೇತನ ಬಡ್ತಿಯನ್ನು | ಇಲಾಖೆಯ ಬೋಧಕ/ಬೋಧಕೇತರ 
ನೀಡಲು ಸರ್ಕಾರಕ್ಕೆ ತಗಲುವ ಸಿಬ್ಬಂದಿಗಳ ಕಾಲ್ಪನಿಕ ವೇತನ ಬಡ್ತಿ 
ವೆಚ್ಚ್‌ವೆಷ್ಟು; ಸಮಸ್ಯೆಯನ್ನು ಪರಿಹರಿಸಲು ಒಟ್ಟು 185.30 

ಕೋಟಿ ಅಂದಾಜು ವೆಚ್ಚವಾಗುವುದೆಂದು ಲೆಕ್ಕ 
ಹಾಕಲಾಗಿದೆ. 

ಉ) | ಕಾಲ್ಪವಿಕ ವೇತನ ಬಡ್ತಿ ನೀಡಲು ರಾಜ್ಯ ಸರ್ಕಾರವು ದಾಖಲಿಸಿರುವ ರಿಟ್‌ 
ಬೇಕಾಗುವ ಅಗತ್ಯ | ಅಪೀಲು ನ್ಯಾಯಾಲಯದಲ್ಲಿ ಬಾಕಿ ಇದ್ದು, 
ಅನುದಾನವನ್ನು 2021-22ರ! ಈ ಕುರಿತು ಮಾನ್ಯ ರಾಜ್ಯ  ಉಚ್ವ್‌ 
ಬಜೆಟ್‌ನಲ್ಲಿ ಮೀಸಲಿಟ್ಟು. ಈ! ನ್ಯಾಯಾಲಯವು ನೀಡುವ ಅಂತಿಮ 
ಸಮಸ್ಯೆಯನ್ನು ಬಗೆಹರಿಸಲು | ತೀರ್ಪಿನನ್ವಯ ಕ್ರಮವಹಿಸಲಾಗುವುದು. 
ಸರ್ಕಾರ ಮುಂದಾಗುವುದೇ; 
ಬಜೆಟ್‌ನಲ್ಲಿ ಅನುದಾನವನ್ನು 
ಮೀಸಲಿಡಲು 
ಸಾಧ್ಯವಾಗದಿದ್ದಲ್ಲಿ, ಇದಕ್ಕೆ 
ಕಾರಣವೇನು; ಯಾವ 
ಕಾಲಮಿತಿಯೊಳಗೆ ಈ 
ಸಮಸ್ಯೆಯನ್ನು ಬಗೆಹರಿಸಲು 
ಸರ್ಕಾರ ಮುಂದಾಗುವುದು; 

ಇಡಿ 41 ಯುಪಿಸಿ 2021 
(ಡಾ: ಅಶ್ವಥ್‌ 'ನೌರಾಯಣ ಸಿ.ಎನ್‌), 


ಉಪ ಮುಖ್ಯಮಂತಿಗಳು (ಉನ್ನತ ಶಿಕ್ಷಣ) 


